ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1867(2181) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಶಶೀಲ್‌ ಜಿ.ನಮೋಶಿ (ಶಿಕ ಕರ ಕ್ಲೇತ) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿರುವ ಖಾಲಿ ಹುದ್ದೆಗಳ ಮಾಹಿತಿ 


(ಅ) ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು, 
ಇಲಾಖಾವಾರು ವಿವರ ನೀಡುವುದು) 


(ಆ) ಸಂವಿಧಾನದ 371ಜಿ ಮೀಸಲಾತಿ ಅನ್ವಯ ಇಲ್ಲಿಯವರೆಗೆ ಭರ್ತಿ ಮಾಡಲಾದ ಹುದ್ದೆಗಳ 
ಸ೦ಖ್ಯೆ ಎಷ್ಟು ; (ಇಲಾಖಾವಾರು, ವರ್ಷವಾರು ವಿವರ ನೀಡುವುದು) 


(ಇ) ಸಂವಿಧಾನದ 371ಜೆ ಮೀಸಲಾತಿ ಅನ್ನ್ವಯ ಇಲ್ಲಿಯವರೆಗೆ ಪ್ರವೇಶ ಪಡೆದಿರುವ ಮೆಡಿಕಲ್‌ 
ಮತ್ತು ಇಂಜಿನೀಯರಿಂಗ್‌ ಸೀಟುಗಳ ಸಂಖ್ಯೆ ಎಷ್ಟು; (ಕಾಲೇಜುವಾರು, ವರ್ಷವಾರು ವಿವರ 
ನೀಡುವುದು) 


(ಈ) ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಸರ್ಕಾರ ಕೈಗೊಂಡ 
ಕ್ರಮವೇನು; ಖಾಲಿ ಹುದ್ದೆಗಳಿರುವ ಕಾರಣ ಕಲ್ಯಾಣ ಕರ್ನಾಟಿಕ ಪ್ರದೇಶದ ಅಭಿವೃದ್ಧಿಗೆ 
ಹಿನ್ನಡೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಖಾಲಿ 
ಹುದ್ದೆಗಳನ್ನು ಯಾವ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು? 


